ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ' 672 

ಸದಸ್ಯರ ಹೆಸರು ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಠಳೀಯ 
| ಸಂಸ್ಥೆಗಳ ಕ್ಲೇತು) 

ಉತ್ತರಿಸುವ ದಿನಾಂಕ 17.09.2021 


ಉತ್ತರಿಸುವ ಸಚಿವರು 


ಕೃಷಿ ಸಚಿವರು 


ಕಸಂ! ಪ್ರಶ್ನೆ ಉತ್ತರ 1 
ಅ) |ದಕ್ಲಿಣ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ: 
ಉಡುಪಿ ಜಿಲ್ಲೆಯಲ್ಲಿ ಎಷ್ಟು | ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 531.02 ಎಕರೆ ಹಡಿಲು ಭೂಮಿಯಲ್ಲಿ ! 
ಎಕರೆ ಹಡಿಲು | ಸಾಗುವಳಿ ಮಾಡಲಾಗಿದೆ. (ಗ್ರಾಮವಾರು ವಿವರವನ್ನು: ಅನುಬರಿಧ- 
ಭೂಮಿಯನ್ನು ಸಾಗುವಳಿ 1ರಲ್ಲಿ ಲಗತ್ತಿಸಿದೆ. | 


ನೀಡಲಾಗಿದೆ; 


ಮಾಡಲಾಗಿದೆ; (ಗ್ರಾಮವಾರು 
ವಿವರ ಬೀಡುವುದು) ಹಡಿಲು 
ಭೂಮಿಯನ್ನು ಸಾಗುವಳಿ 
ಮಾಡಲು ಸರ್ಕಾರದಿಂದ 
ಯಾವ ಸೌಲಭ್ಯ 
ಹಡಿಲು 
ಭೂಮಿ ಸಾಗುವಳಿಗೆ 
ಇಲಾಖೆಯಿಂದ 


| ಕ್ರಮವಹಿಸಲಾಗಿದೆಯೇ; 


ಅಥವಾ ಯಾವುದಾದರೂ 
ಟ್ರಸ್ಟ್‌ನ ಸಹಾಯವನ್ನು 
ಪಡೆಯಲಾಗಿದೆಯೇ; ಹಡಿಲು 
ಭೂಮಿ ಸಾಗುವಳಿಗೆ ಭೂ 
ಮಾಲೀಕರಿಂದ ಹಣ 
ಪಡೆಯಲಾಗುತ್ತಿದೆಯೇ 
ಅಥವಾ ಹಣವನ್ನು 
ನೀಡಲಾಗುತ್ತಿದೆಯೇ; 
(ಸಂಪೂರ್ಣ ಮಾಹಿತಿಯನ್ನು 
ಒದಗಿಸುವುದು) 


ಮಣ್ಣಿನ 


pe 
ಸಿ೦ಿಸ್ತು, 


ಉಡುಪಿ ಜಿಲ್ಲೆ: 


ವಿಶೇಷವಾಗಿ: ಹಡಿಲು ಭೂಮಿ ಸಾಗುವಳಿ ಮಾಡಲು ಯಾವುದೇ 
ನಿರ್ದಿಷ್ಟ ಸೌಲಭ್ಯ ನೀಡಲಾಗಿಲ್ಲ. 
ಆದರೆ ಇಲಾಖೆಯ ವಿವಿಧ ಯೋಜನೆ ಗಳಲ್ಲಿ (ಎನ್‌.ಎಫ್‌.ಎಸ್‌ 
ಸತ್ವ ಹೆಚ್ಚಿಸುವಿಕೆ ಕೃಷಿ ಯಂತ್ರಧಾರೆ ಮುಂತಾದ 
ಯೋಜನೆಗಳಡಿಯಲ್ಲಿ) ಹಡಿಲು ಭೂಮಿ ಸಾಗುವಳಿ ಮಾಡುವ 
ರೈತರಿಗೆ ಸೌಲಭ್ಯ ಕಲ್ಪಿಸಲಾಗಿದೆ. . 
ಹಡಿಲು ಭೂಮಿ ಸಾಗುವಳಿಗೆ ಇಲಾಖೆ, ಜನ ಪ್ರತಿನಿಧಿಗಳು, 
ರೈತ. ಉತ್ಪಾದಕ ಸಂಸ್ಥೆಯ ಮುಖಾಂತರ ಸ್ಥಳೀಯ 
ಅವಕಾಶಗಳನ್ನಯ ಹಡಿಲು ಭೂಮಿ ಸಾಗುವಳಿ ಮಾಡಲಾಗುತ್ತಿದೆ. 
ಭೂಮಾಲೀಕರಿಂದ ಯಾವುದೇ ರೀತಿಯ ಹಣ ಪಡೆಯಲಾಗುತ್ತಿಲ್ಲ 
ಅಥವಾ ಹಣವನ್ನು ನೀಡಲಾಗುತ್ತಿಲ್ಲ 


2021-22ನೇ ಸಾಲಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ 2461.83 ವಕರೆ 
ಪ್ರದೇಶದಲ್ಲಿ ಹಡಿಲು ಭೂಮಿ ಸಾಗುವಳಿಯನ್ನು ಮಾಡಲಾಗಿದ್ದು, 
(ಗ್ರಾಮವಾರು ವಿವರಗಳನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ). |' 


ಹಡಿಲು ಭೂಮಿ ಸಾಗುವಳಿ ಮಾಡಲು ಕೃಷಿ ಇಲಾಖೆಯ ವತಿಯಿಂದ | 


ಈವರೆಗೆ ನೀಡಿರುವುದಿಲ್ಲ. 
ಹಡಿಲು ಭೂಮಿ ಸ 


ಆದರೆ, ವಿವಿಧ ಸಂಘ 
ಸಾಗುವಳಿ ಮಾಡಿರುತ್ತಾರೆ. 


ತಾಂತ್ರಿಕ ಮಾಯಿತಿ ಹೊರತುಪಡಿಸಿ 


ಸಾಗುವಳಿಗೆ ಇಲಾಖೆಯಿಂದ $ಮವಹಿಸಿರುವುದಿಲ | 


j 
I 
ಏಂ. 


ಖಿ 


ಸಂಘ 


ಯಾವುದೇ ಸೌಲಭ್ಯವನ್ನು | 


cn 1 


ಹಾಗೂ ಅಧಿಕೃತವಾಗಿ ಯಾವುದೇ ಟ್ರಸ್ಟನ ಸಹಾಯವನ್ನು ಕೃಷಿ: 
ಇಲಾಖೆಯಿಂದ ಪಡೆದಿರುವುದಿಲ್ಲ. 


ಸಂಸ್ಥೆಗಳು ರೈತರುಗಳೊಂದಿಗೆ ಹಡಿಲು ಭೂಮಿ | 


ಭೂಮಾಲೀಕರಿಂದ ಯಾವುದೇ ರೀತಿಯ ಹಣ ಪಡೆಯಲಾಗುತ್ತಿಲ್ಲ | 
ಅಥವಾ ಹಣವನ್ನು ನೀಡಲಾಗುತ್ತಿಲ್ಲ. 


ಬ್ರಹ್ಮಾವರ ಪೈಷಿ 
ಸಂಶೋಧನಾ ಕೇಂದ್ರದ 
ಅಧೀನದಲ್ಲಿರುವ ಭೂಮಿಯ 
ವಿಸೀರ್ಣಬೆಷ್ಟು; ಈ ಕಷಿ 
ಭೂಮಿಗಳು 
ಒತ್ತುವರಿಯಾಗಿರುತ್ತದೆಯೇ; 
ತಳೆದ ಒಂದು ದಶಕದಿಂದ 
ಸಂಶೋಧನಾ 
ಭೂಮಿಯ 


ಕೃಷಿ 
ಕೇಂದ್ರದಿಂದ 
ಅಳತೆಯನ್ನು 
ಮಾಡಲಾಗಿದೆಯೇ 
ಮಾಡಿದ್ದದಲ್ಲಿ, 
ಅಳತೆಯನ್ನು 
ದಾಖಲೆಯ 
ಒದಗಿಸುವುದು; 


ಭೂ 
ಮಾಡಿದ 
ಪ್ರತಿಯನ್ನು 


| ಬ್ರಹ್ಮಾವರ ಪಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ 


| 


ಆವರಣದ ವಿಸ್ತೀರ್ಣ ಒಟ್ಟು 139.29 ಹೇಕ್ಟೆರ್‌ಗಳು (ವಲಯ ಕೃಷಿ ಮತ್ತು 
ತೋಟಗಾರಿಕಾ ಸಂಶೋಧನಾ ಕೇಂದ್ರ 10717 ಹೇ. ಕೃಷಿ ವಿಜ್ಞಾನ | 
ಕೇಂದ್ರದಡಿಯಲ್ಲಿರುವ 18.99 ಹೇ. ಕೃಷಿ ಡಿಪ್ಲೊಮಾ ಕಾಲೇಜಿನ ಅಡಿಯಲ್ಲಿ 
13.13 ಹೇ. 


ಈ ಕೃಷಿ ಭೂಮಿಗಳು ಒತ್ತುವರಿ ಆಗಿರುವುದಿಲ್ಲ. 


ಕಳೆದ ಒಂದು ದಶಕದಿಂದ ವಲಯ ಬ್ರಹ್ಮಾವರ ವಲಯ ಕೃಷಿ ಮತ್ತು 
ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಭೂಮಿಯ ಅಳೆತೆಯನ್ನು 
ಮಾಡಲಾಗಿರುವುದಿಲ್ಲ. ಆದರೆ 2021ನೇ ಆಗಸ್ಟ್‌ (07-08-2021) ರಂದು 
ತಿಂಗಳಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ 
ವಿಶ್ವವಿದ್ಯಾಲಯ, ಶಿವಮೊಗ್ಗದ ಆಸಿ ಆಧಿಕಾರಿಗಳ ಮುಖಾಂತರ ಈ 
ಕೇಂದ್ರದ ಭೂಮಿಯ ಡಿ.ಜಿ.ಪಿ.ಎಸ್‌. ಸಮೀಣ್ಲ್‌ ಪ್ರಗತಿಯಲ್ಲಿದೆ. 


ಕೃಷಿ ಸಂಶೋಧನಾ ಕೇಂದ್ರದ 
ಪೈಷಿ ಉದ್ದೇಶಕ್ಕಾಗಿಯೇ 
"ಇರುವ . 
ಭೂಮಿಯನ್ನು ಬಿಟ್ಟು 
ಖಾಸಗಿ ಭೂಮಿಯನ್ನು 
ಪುನಶ್ಟೇತನಗೊಳಿಸುತ್ತಿರುವು 
ದು ಸರ್ಕಾರ ಗಮನಿಸಿದೆಯೇ; 
ಸರ್ಕಾರದ ಭೂಮಿಯನ್ನು 
ಒತ್ತುವರಿಯಿಂದ ರಕ್ಲಿಸಿ ಕೃಷಿ 


ಚಟುವಟಿಕೆಗೆ ಬಳಸುವ 
ಕುರಿತು ಸರ್ಕಾರದ 
| ಕ್ರಮಪೇಸು? 


ಸರ್ಕಾರಿ 


ಅನುಗುಣವಾಗಿಯೇ ಕೇಂದ್ರದ ಭೂಮಿಯನ್ನು ಸಂಶೋಧನಾ ಕ್ಷೇತ್ರಗಳ 


ಕೃಷಿ ಸಂಶೋಧನಾ ಕೇಂದ್ರದ ಕೃಷಿ ಉದ್ದೇಶಕ್ಕಾಗಿಯೇ ಇರುವ ಸರ್ಕಾರಿ 
ಭೂಮಿಯನ್ನು ಬಿಟ್ಟು ಖಾಸಗಿ ಭೂಮಿಯನ್ನು 
ಪುನಶ್ಲೇತನಗೊಳಿಸುತ್ತಿರುವ ಯಾವ ಕಾರ್ಯಕ್ರಮಗಳು ಬ್ರಹ್ಮಾವರದಲ್ಲಿ 
ನಡೆದಿರುವುದಿಲ್ಲ. 5 


ಈ ಕೇಂದ್ರದದಲ್ಲಿ ನಡೆಯುತಿರುವ ಸಂಶೋಧನೆ ಅಭಿವೃದ್ದಿ ಮತ್ತು | 
ವಿಸ್ತರಣೆ ಕಾರ್ಯಕ್ರಮಗಳ ವಿವರ ಈ ಕೆಳಗಿನಂತಿದೆ; 


ಕೆಳದಿ ಶಿವಪ್ಪ ಸಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ | 
ವಿಶ್ವವಿದ್ಯಾಲಯ, ಶಿವಮೊಗವು ವಿಧಿಸಿರುವ ವಿಯಮಕ್ಕೆ | 


ಅಬಿವೃದ್ದಿ ಪಡಿಸಲಾಗಿದೆ. ಕಾಲ ಕಾಲಕ್ಕೆ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ 
ಅಭಿವೃದ್ಧಿಪಡಿಸಿದ ವಿವಿಧ ತಳಿಗಳ ಪ್ರಾಯೋಗಿಕ ತಾಕುಗಳನ್ನು ಸಹ 
ಅಬಿವೃದ್ಧಿ ಪಡಿಸಲಾಗಿದೆ. ಮುಂದುವರೆದು, ಬ್ರಹ್ಮಾವರ ವಲಯ ಕೃಷಿ 
ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ದಿ ಪಡಿಸಿದ 
ಸುಧಾರಿತ ತಾಂತ್ರಿಕತೆಗಳನ್ನು ರೈತರ ತಾಕುಗಳಲ್ಲಿ ಪ್ರಯೋಗ, ಪ್ರಾತ್ಯಕ್ಕಿಕೆ | 
ಕ್ಷೇತ್ರೋತೃವಗಳ ಮೂಲಕ ರೈತರಿಗೆ ತಲುಪಿಸುವುದು ಸಹ ಕೆಳದಿ ಶಿವಪ್ಪ 
ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ 
ಧ್ಯೇಯೊದೇಶವಾಗಿರುತ್ತದೆ ಇದರ ಭಾಗವಾಗಿ 2013-14ನೇ ಸಾಲಿನಲ್ಲಿ | 
ಕರಾವಳಿಗೆ ಸೂಕವಾದ ಕೃಷಿ ಯಂತ್ರೋಪಕರಣಗಳ ಅದರಲ್ಲೂ 
ಪ್ರತ್ಯೇಕವಾಗಿ ಭತ್ತದ ಬೆಳೆಗೆ ಯಂತ್ರೋಪಕರಣಗಳನ್ನು ಗುರುತಿಸುವಿಕೆ, | 
ಪರಿಚಯ ಅಬಿವೃದ್ಧಿ/ಮಾರ್ಪಾಡು ಮರುವಿನ್ಯಾಸ ಪರೀಕ್ಲೆ, 
ಜನಪ್ರಿಯಗೊಳಿಸುವಿಕೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ | 
ಸೇವಾ ಕೇಂದ್ರದ ಸ್ಥಾಪನೆ ಮತ್ತು ತರಬೇತಿಗಳನ್ನು ಆರ್‌.ಕೆ.ವಿ.ವೈ. ಯೋಜನೆ 
ಮುಖಾಂತರ ಅನುಷ್ಠಾನ ಮಾಡಲಾಯಿತು. ಸಂಶೋಧನಾ ಕೇಂದ್ರದಿಂದ 
ಬೀಜದಿಂದ ಬೀಜದವರೆಗೂ ಭತ್ತದ ಕೃಷಿಯಲ್ಲಿ ಯಾಂತ್ರೀಕೃತೆಯ 
ತಾಂತ್ರಿಕತೆಯನ್ನು ಬಿಡುಗಡೆಗೊಳಿಸಿ ಕರಾವಳಿ ಭಾಗದಲ್ಲಿ 


ಹ 


ಎಚ 


ಜನಪ್ರಿಯಗೊಳಿಸಲಾಯಿತು. ಇದರ ಮುಂದುವರೆದ ಭಾಗವಾಗಿ ಲ್ಯಾ ಟು 
ಲ್ಯಾಂಡ್‌ ಉದ್ದೇಶದ ಅಡಿಯಲ್ಲಿ ಕೃಷಿಯಲ್ಲಿ ಯಂತ್ರಗಳನ್ನು ಬಳಸಿ ಕಡಿಮೆ 
ಬಾಡಿಗೆ ದರದಲ್ಲಿ ರೈತರಿಗೆ ಯಾಂತ್ರಿಕೃತ' ಭತ್ತದ ಬೇಸಾಯದಲ್ಲಿ ಕಣಿಮೆ 
ಸಮಯ, ಕಡಿಮೆ ಶ್ರಮ, ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಉತ್ಪಾದಕತೆ 
ಪಡೆಯಲು ಕೃಷಿ ವಿಜ್ಠಾನಗಳ ವಿಶ್ವವಿದ್ಯಾಲಯದಿಂದ ಶ್ರಮಿಸಲಾಗುತ್ತಿದೆ. 
ಇದೆ ತಂತ್ರಜ್ಞಾನವನ್ನು ಬಳಸಿ ರೈತರ ಸಹಭಾಗಿತ್ವದಡಿಯಲ್ಲಿ ವರ್ಷಕ್ಕ್‌ 


ಸುಮಾರು 400ಕ್ಕಿಂಟಾಲ್‌ ಗೂ ಹೆಚ್ಚು ಭತ್ತದ ಬೀಜೋತ್ಸಾದನೆಯನ್ನು 
ಮಾಡಲಾಗುತ್ತಿದೆ. ಇದರ ಫಲವಾಗಿ ಕರಾವಳಿಯಲ್ಲಿ ಕೆಲವೇ ರೈತರು 


ಬಳಸುತ್ತಿದ್ದ ಯಾಂತಿಕೃತ ಭತ್ತದ ಕ್ಷೇತ್ರವು ಪ್ರಸ್ತುತ 10,000 ಎಕರೆಗಳಿಗೂ 
ಮಿರಿ ವಿಸ್ತೀರ್ಣಗೊಂಡಿದೆ. 2013-14ರಲ್ಲಿ ಸಂಶೋಧನೆಗೆಂದು ನೀಡಲಾದ 
ಯಂತ್ರೋಪಕರಣಗಳನ್ನು ಯೋಜನೆ ಮುಗಿದ 'ಮೇಲೆ ಯಾವುದೇ 
ಹಣಕಾಸಿನ ನರವನ್ನು ಪಡೆಯದೆ ಬ್ರಹ್ಮಾವರದ ಸುತ್ತಲಿನ ರೈತರ 
ಸಹಭಾಗಿತ್ವದಲ್ಲಿ ಕಡಿಮೆ ಬಾಡಿಗೆ ದರದಲ್ಲಿ ವೈಜ್ಞಾನಿಕ ತಾಂತ್ರಿಕತೆಯನ್ನು 
ನೀಡಿ ಸುಮಾರು 6 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ. 2016ರಲ್ಲಿ ಈ ಕೇಂದ್ರದ 
ವತಿಯಿಂದ ಆಯೋಜಿಸಿದ ಭತ್ತದ ಯಾಂತ್ರಿಕೃತ ಬೇಸಾಯದ ಬೃಹತ್‌ 
ಆಂದೋಲನದ ಉದ್ದಾಟಿನ ಸಮಾರಂಭದಲ್ಲಿ ಅಂದಿನ ಮಾನ್ಯ ಕೈಷಿ | 
ಸಚಿವರು ಅಂದಿನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ವಿಧಾನ 
ಪರಿಷತ್ತಿನ ಸದಸ್ಯರು, ಮಾನ್ಯ ಕೇಂದ್ರ ಕೃಷಿ ರಾಜ್ಯ ರೈತರ ಕಲ್ಯಾಣ ಸಚಿವರು 
ಭಾಗಿಯಾಗಿ ರೈತರಿಗೆ ವೈಜ್ಞಾನಿಕ ಕೃಷಿಯ ಮಹತ್ವವನ್ನು ತಿಳಿಸಿರುತಾರೆ. 
2021 ರಲ್ಲಿ ಹಡಿಲು ಭೂಮಿ ಕೃಷಿ ಆಂದೋಲನದಲ್ಲಿ ಮಾನ್ಯ ಕೃಷಿ 
ಸಚಿವರು, ಮಾನ್ಯ ಇತರೆ ಸಚಿವರು, ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು 
ಭಾಗಿಯಾಗಿ ಭತ್ತದ ಯಾಂತ್ರಿಕೃ್ಳತ ಬೇಸಾಯದ ಬಗ್ಗೆ ಅರಿವನ್ನು 
ಮೂಡಿಸಿರುತ್ತಾರೆ. ಈ ಯೋಜನೆಗೆ ಕೇಂದ್ರದ ವತಿಯಿಂದ ವೈಜ್ಞಾನಿಕ 
ತಾಂತ್ರಿಕತೆಯನ್ನು ಸಹಾ ನೀಡಲಾಗಿರುತ್ತದೆ. 


ಸ೦ಖ್ಯೆ: AGRI-ACT/122/ 2021 


'ಅನುಬಂಧೆ-1 (೦ 672) 


ಹಜಿಲು ಭೂಮಿ ಸಾಗುವಳಿ ಮಾಡಿದೆ ಳೇ.ತ್ರದ ಮಾಹಿತಿ 2021-22 


pd ; 
Be 
“ 


ಕ್ರಸಂ. 


ಹೋಬಳಿ 1 g ಗ್ರಾಮ ವಿಸೀರ್ಣ (ಎಕರೆ) 
ತಾಲೂಕು: ಮಂಗಳೊರು p f 
ಕಂದಾವರ 1.53 
[ " ಅದ್ಯಪಾಡಿ '250 
ಕೊಳಂಬೆ 17t- 

ಮೂಡುಪೆರು . 068 } 
ಪಡುಖೆರು 0.76 
ಬಡಗುಉಳಿಪಾಡಿ 1 0.16 
[ ತೆಂಕ ಉಳಿಪಾಡಿ 0.00 
ಮೊಗಾರು 0.97 
ಮುಚ್ಚೂರು 0.50 

ಕೊಂಪದವು . 190 - 
ಮುತ್ತೂರು } 147. 
ಕೊಳಾಯೂರ್‌ 1.04 
s ಕೆಲಿಜಾರು 1.15 
1 ಗುರುಪುರ ್ಥ 5 

| ತೆಂಕ ಎಡಪದವು 1.02 
[ಬಡಗ ಎಡಪದವು | 2೫ 
ತಿವೈಲು 146 
ಕುಡುಪು 0.50 
ನೀರುಮಾರ್ಗ 0.50 
ಬೋಂಡತಿಲ್ಲ 1.03 
ಮೂಳೊರು 0.45 
ಅಡ್ಯಾರು 0.12 
ಅಡ್ಯಾರು 140 
- ಅರ್ಕುಲಾ 0.50 
ಉಳ್ಳೆಬೆಟ್ಟು 1.85 
ಮಲ್ಲೂರು 0.26 
ಪಚ್ಮಸಾಡಿ 0.00 
. ಹರೇಣಳ 40 
_ "ಕೊಣಾಜೆ 3.0 
2 ಮಂಗಳೂರು ಬಿ ಅಂಬ್ಲಮೊಗರು 3.0 
" ಕೋಟೆಕಾರ್‌ 20 
_ತಲವಾಡಿ' 20 


SpA Secon ik Keone wor RONEN GLSTIND. CYA T2 Coached v9 =e Ll od prog 21 


ಅಸಂ[| ಹೋಬಳಿ ಗ್ರಾಮ ವಿಸ್ತೀರ್ಣ (ಎಳರೆ) 
_ ಹೊಸಬೆಟ್ಟು 235 
ಪುಚ್ಚಮೊಗರು. . 060 
, “ಇರುವೈಲು 116 
ತೋಡಾರು 1.75 
& ತೆಂಕೆಮಿಜಾರು 435 
'ಬಡಗಾಮಿಜಾರು 1.86 
ಕಲುಯುಂಡ್ಯೂರು 2೭26 
" ವಿಡ್ಹೂಡಿ 217 
ಪುತ್ತಿಗೆ 383 
[ ಪಾಲಡ್ಮ 445 
ಕಡಂದಲೆ 1 643 
ಶಿರ್ತಾಡಿ 1.16 
ಪಡುಕೋಣಹಾಜಿ 182 
_ ನ ಬಿ: ಡೆ ಮೂಡುಕೋಣಾಜಿ 236 
p i ಪಾಲ್ಕಾಡಿ 178 
F ನೆಲ್ಲಿಕಾರು 0.96 
ಮಾಂಟ್ರಾಡಿ 0.90 
ದರೆಗುಡ್ಡೆ 157 
ಹಣಪಿಲ 141 
ಕೆಲ್ಲಪುತಿಗೆ 141 
ಪಡುಮಾರ್ನಾಡು 1.00 
| ಮೂಡುಮಾರ್ನಾಡು [Ow 
ಬೆಳುವಾಯಿ 300 
- ಕೆಲಬೆಟ್ಟು 1.20 § 
ಸಾರಿಂಜಿ. 140 
ಮಾರೂರು 1.02 
ಮಾರ್ಪಾಡಿ 1.20 
"ಪ್ರಾಂತ್ಯ 1.00 
ಚೆಳ್ಳರು 10 
ಮದ್ಯ | 16 
\ ತೆಂಕೆ ಎಕ್ಕಾರು ' - 12 f 
4 ಸುರತ್ಕಲ್‌ ದೇಲಂತಬೆಟ್ಟು 12 
ಬಡಗ ಎಕ್ಕಾರು 20 
ಸೂರಿಂಜಿ 12 
ಮಲವೂರು 6 
' ಪಡುಪಣಂಬೂರು 12 
ಫಿ ಮುಲ್ಲಿ ಆತಿಕಾರಿಬೆಟ್ಟು 18 
ಬಳ್ಳುಂಜಿ 29.1 
ಕೊಯಿಕುಡೆ 8 
ಒಟ್ಟು 240.14 


PU OSES JCS SANs rr SE IGEN OLSETIRD ALLS 672 Cesmst lp ee La La pes 1 


N 


ಅರಿಯಡ್ಡ 150 
ಆಅರ್ಯಾಪು 25% 
" ಬಲ್ನಾಡು 250 
ಕೆದಂಬಾಡಿ 3.50 
* ಕೆಯ್ಯೂರು 600 
A | ಕೆಮ್ಮಿಂಜಿ 450 
1 ಪುತ್ತೂರು ಕುರಿಯ ೭00 
| ಮುಂಡೂರು 300 
ಮಾಡ್ಡೂರು 150 
. ,ಒಳಮೊಗ್ರು 200 
" ಪುತ್ತೂರು ಕಸಬಾ 250 
ಸೆಟ್ಟಣಿಗೆ ಮುಡ್ಡೂರು 275 
' - ನರಿಮೊಗರು- 50 
r ಉಪ್ಪಿನಂಗಡಿ ' 900 
- ಬಜತ್ತೂರು 400’ 
2 ಉಪ್ಪಿನಂಗಡಿ ಕೋಡಿಂಬಾಡಿ 7.00 
ಬೆಳ್ಳಿಪ್ಮಾಡಿ 400 
34: ನಕಿಲಾಡಿ 200 
, ಕಡಬ 5.50 
ಐತ್ತೂರು 400. 
3 ಕಡಬ H ಅಲಂಕಾರು 075 
ಬೆಳಂದೂರು 100 
. ಪಾಲಾಡಿ 3.50 
- ಒಟ್ಟು 20.00 
ಹಾಲೂಕು: ಬಂಟ್ಲಾಳ 
ಅರಳ | 2.00 
ಕಾವಳಪಡೂರು 200 
ಬಂಟ್ನಾಳಕೆಸಬಾ 500 
ಕುಡಂಬೆಟ್ಟು 0.86 
ಮಣಿನಾಲ್ಕೂರು 5.00 
ಅಮ್ಬಾಡಿ 4.00 
ನಾವು: 4.00 
ಮಣಿನಾಲ್ಕೂರು 3.00 
ಅಮಾಡಿ 
1 ಬಂಟ್ಗಾಳ ಧ್‌ 0 
fj 5.00 
ಬಟ್ಟಾಳ ಕಸಬ 0.65 
ಬಟ್ಟಾಳ ಕಸಬ 1 
ಬಟ್ಟಾಳ ಕಸಬ 0.60 
ಬಟ್ಟಾಳ ಕಸಬ 3.00 
ತೆಂಕಕಜೆಕಾರು 1.30 
ತೆಂಕಕಜೆಕಾರು 1.08 
ತೆಂಕಕಜೆಕಾರು 1.12 
ತೆಂಕಕಜೆಕಾರು' 1.20 


MMe sms Or 37ND 419 YA 2 Co 


ಗ್ರಾಮ | ವಿಸೀರ್ಣ (ಎಕರೆ) | ೦ 
ಬಾಳಿಲ 500 | 
ಬಾಳೆಪುಣಿ 10.00 | 

. ಔಾಳ್ತಿಲ 5.00 

ಬಿ.ಮೂಡ 250 

ಫಜೀರು 5.00 

ಪಾಣೆ ” ಬಡಗಬೆಳ್ಳೂರು 5.00 
ಮಂಗಳೂರು - ಬಡೆಗಜೆಳ್ಳೂರು 142 - 

ಶಂಭೂರು | 700 

ಕುರ್ನಾಡು 7.00 

ಪಾಣೆಮಂಗಳೂರು 5.00 

ಅಮ್ಮುಂಜೆ 4.00 

ಕಡೋಪಾಢಿ 1.40 

ಇಪ 1.00 

ವಿಟ್ಲ್ಟಪಡನೂರು 1.00 

ಕೆಪಿ | 147 

ಮೂಡಂಬೈಲು 1.50 

ಬೋಳಂತೂರು 2.00 

ಕೇಪು 1.00 

ಮಾಣಿಲ 1.00 

ಮ 1.00 
ಕರೋಪಾಡಿ 1.50 
ಬೋಳರಂತೊರು 150 

ವಿಟ್ಲ ವಿಟ್ಷಮೂಡ್ಡೂರು 150 
ಕರೋಪಾಡಿ 100 
ಕರೋಪಾಡಿ 1.00 
ಸಾಲೆತ್ತೂರು 1.00 

ಕೇಪು 1.00 
ವಿಟ್ನಮೂಡ್ಡೂರು 080 

ಅಳಿಕೆ 4.00 

ಬಿಳಿಯೂರು 0.50 
ಬಿಳಿಯೂರು 1.50. 
ಬಿಳಿಯೂರು 3.00 

ಕೆದಿಲ 0.60 

“ಒಟ್ಟು 125.00 

ತಾಲೂಕು: ಸುಳ್ಯ 

ಸುಳ್ಳ 3 | 

ಮಂಡಕೋಲು 6 

ಸುಳ ಮುಪ್ಟರಿಯಾ 2 
ಪೆರುವಾಜಿ 15 

ಪಂಜ ಐಪತ್ತೊಕ್ಸು 25 
ಒಟ್ಟು i 15 


UC IRR RTIID AB  Ga m 
ummm 


ಈ 


ಕ್ರಸಂ. ' ಹೋಬಳಿ. ಗ್ರಾಮ ವಿಸ್ತೀರ್ಣ (ಎಕರೆ) 
ತಾಲೂಕು: ಬೆಳ೦_ಗಡಿ K 

7 ಸೋಣಂದೂರು 052 
ಸೋಣಂದೂರು 075 

ಸೋಣಂದೂರು 0.47 

fl ನಡ 054 

| . ಕೊಯ್ಯೂರು 0M 

ಕೊೋಯ್ಯೂರು ] 2೭2 

ಕೊೋಯ್ಯೂರು 22 

1 ಬೆಳಲ್ಲಗಡಿ ಕೋಯ್ಯೊರ 26 
ಕೊಯ್ಯೂರು 175 

F ಇಂದಬೆಟ್ಟು 0.58 

ಇಂದಬೆಟ್ಟು Wy 133 

ಪಡಂಗಡಿ 3.5 

| _ ಮಲವಂತಿಗೆ 092 

ಮಲವಂತಿಗೆ 0.38 

ಉಜಿರೆ. 156 

ಉರುವಾಲು 09 

ಉರುವಾಲು 15 

ಕಳಂಜ 3 

ಪುದುವೆಟ್ಟು 114 

ಇಳಂತಿಲ 0.5 

, ಮಚ್ಚಿನ 05 

ಪಾರೆಂಕಿ 0.5 

ಮದುವೆಟ್ಟು 16 
ಹುದುಷೆಟ್ಟು 069 

ಪುದುವೆಟ್ಟು 246 

2 ಕೊಕ್ಕಡ "ಧರ್ಮಸ್ಥಳ 037 
ಧರ್ಮಸ್ಥಳ 142 

ಧರ್ಮಸ್ಥಳ 1.02 

ಧರ್ಮಸ್ಥಳ 0.75 

ಧರ್ಮಸ್ಥಳ ೭08 

ಕುಕ್ಕಳ 1.81 

ಮಚ್ಚಿನ 0.6 

ಮಚ್ಚಿನ 0.63 

| ಮಚ್ಚಿನ IN 15 

ಮಚ್ಚಿನ 1 

ಹತ್ಯಡ್ಕ 165 


<oYOEVIIN Snot cna Ose 27ND 6TKSPDD CAAT Cored ces se fiom pages 242 


ಕಸಂ] ' ಕ [ ಗ್ರಾಮ T ವಿಸ್ತೀರ್ಣ (ಎಕರೆ) 
K ನಾರಾವಿ 0.38 
ಬಳಂಜ 0.೨94 
`ವೇಣೂರು 0.99 
f | ಬಜರೆ 165 

pe 

74 ತೆಂಕೆಕಾರಂದೂರು 047 
ನಿಟ್ಟೆ . 0.14 
ನಿಟ್ಟಡೆ "090 
ಕುದ್ಯಡ 048 
ಕರಂಬಾರು 1.11 
[7 ಡಗಣಾರಂದೂರು 704 
2 ಬಡಗಕಾರಂದೂರು 0460 
3 ವೇಣೂರು 7ರ್ಯಾಲ : 210 
| ಆರಂಬೋಡಿ 0.86 
ಪೆರಾಡಿ 1.71 
ಪೆರಾಡಿ 334 
' ಹೊಸಂಗಡಿ ; 0.66 

ಬಡಕೋಡಿ 0.63 K 
ನಾರಾವಿ K 3.00 
F ಅಂಡಿಂಜೆ 042 
[ ಹೊಸಂಗಡಿ 033 
ಕುಕ್ಕೇಡಿ | 0.25 
ಕುಕ್ಕೇಡಿ "100 
ಮರೋಡಿ 232 
ಸೂ 70.88 
DE TT 53152 


Wun Hk Buel TOY SAGAR MI rut ss won ltd pe 


ಅನುಬಂಧ-2 (LCQ 672) 


ಗ್ರಾಮವಾರು ವಿವರ (ಎಕರೆಗಳಲ್ಲಿ) 


ಇ 


ಇ 


ಉಡುಪಿ ಜಿಲೆಯಲಿ 2021-22ನೇ ಪಾಲಿನಲಿ ಹಡಿಲು ಭೂಮಿ ಸಾಗುವಳಿ ಮಾಡಲಾದ ವಿಸ್ತೀರ್ಣದ 


3 
4 
3 
ಸ್ತ 
] 
ps 
¥ 
p 
a 


ಭೂಮಿ ಕೃಷಿ (ಎಕೆರೆಗಳಲ್ಲಿ) 


ಒಟ್ಟು ವಿಸ್ತೀ ರ್ಣ 


ಇ 


(ಎಕರೆಗಳಲ್ಲಿ) 


33 ಶಿರೂರು 


WINIiW/ N]್ಗOo [ae] fal 


KY) 


pe 
_ 


ಪಾಡಿ * 


ಅಂಬಲ 


ಬಡಾನಿಡಿಯೂರು 


ಎವಿಧ ಸಂಘಸಂಸ್ಥೆ/ರೈತರು ಕೈಗೊಂಡ ಹಡಿಲು 
ಭೂಮಿ ಕೃಷಿ (ಎಕರೆಗಳಲ್ಲಿ) 


ಒಟ್ಟು ವಿಸ್ತೀರ್ಣ 
(ಎಕರೆಗಳಲ್ಲಿ) 


§ 


ನಷ ಕರ್‌ 
mms 
| 
[as 
| 


Ww 


£ EEE EEE 


'& 


78 | 
| 20 |] 
| 24755 | 
os | 
LN 
eS 
NN LN 
| 
Se 
| eT 
| 
EN LN 
| 
| 
es 
ವಾಷಾ 
ವಾ 
|] 
ಮಾಷ 
ಕುಂದಾಪುರ 
EE 
| 


ಕುಂದಾಪುರ ವಂಡ್ಲೆ ಶಂಕರ ನಾರಾಯಣ 


3|3|31 33/39 


4 8- 


ಕಲ 

[ed 
Lill 

pg 

[4 


50 


[ 


[5g 
fo 
ಕ್ರ 
[8 


53 


ಕುಂದಾಪುರ ಕುಂದಾಪುರ 


ಕಾರ್ಕಳ 


ರ್ಕಳ 


ಕೂರ್ಕಳ 


pe 
Ww 


shall 


| 


py 


ಒಟ್ಟು ವಿಸ್ತೀರ್ಣ 


* ಗ್ರಾಮ ಪಂಚಾಯತ್‌ ವ್ಯಾಪ್ತಿಯ ಹಡಿಲು ಭೂಮಿಯಲ್ಲಿ ಕೃಷಿ ಕೈಗೊಂಡ ವಿಸ್ತೀರ್ಣದ .ಮಾಹಿತಿ ನೀಡಲಾಗಿದೆ. 


ಮೇಲ್ಕಂಡ ಮಾಹಿತಿಯನ್ನು ಕೇದಾರೋತ್ಸಾನ ಟ್ರಸ್ಟ್‌ (ರಿ), ಉಡುಪಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಡುಪಿ, 
ಯಂತ್ರಶ್ರೀ ಕಾರ್ಯಕ್ರಮ ಹಾಗೂ ಇಲಾಖೆಯಲ್ಲಿ ಲಭ್ಯ ಮಾಹಿತಿಯನ್ವಯ ರೈತರೆ ಕೈಗೊಂಡಿರುವ ಹಡಿಲು ಭೂಮಿ ಕೃಷಿ ಅಭಿವೃದ್ಧಿಯ 
ಕ್ರೋಢೀಕೃತ ಮಾಹಿತಿಯಾಗಿರುತ್ತದೆ. (ಮಾಹಿತಿಯ ಮೂಲ ಕೇದಾರೋತ್ಸಾನ ಟ್ರಸ್ಟ್‌ (ರಿ.) ಉಡುಪಿ ಹಾಗೊ ಎಸ್‌ ಕೆಡಿ ಆರ್‌ ಡಿಪಿ (ರಿ). ಉಡುಪಿ) 


